ಕರ್ನಾಟಕ ವಿಧಾನ ಪರಿಷತ್ತು 


1 ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 108111159) 


2 ಸದಸ್ಯರ ಹೆಸರು : ಶ್ರೀಮತಿ ಎಸ್‌. ವೀಣಾ ಅಚ್ಚಯ್ಯ (ವಿಧಾನಸಭೆಯಿಂದ 
ಚುನಾಯಿತರಾದವರು) 

3 ಉತ್ತರಿಸಬೇಕಾದ ದಿನಾಂಕ : 17.03.2020 

4 ಉತ್ತರಿಸುವ ಸಚಿವರು : ಸಹಕಾರ ಸಚಿವರು 


ಪಶ್ನೆ 


ಆರ್ಥಿಕ ನೆರವು ನೀಡಿ ಆ ಮೂಲಕ ರೈತ 
ಸಹಕಾರಿಗಳ ನೆರವಿಗೆ ಸರ್ಕಾರ ಮುಂದಾಗುವುದೇ? 


ಸಂಖ್ಯೆ : ಸಐ 54 ರರವಿ 2020 


ಕೊಡಗು ಜಿಲ್ಲೆಯ ಸಹಕಾರಿ ಸಂಘಗಳಲ್ಲಿ ರೈತ ಸದಸ್ಯರಿಗೆ 
3.00 ಲಕ್ಷದವರೆಗಿನ ಬೆಳೆ ಸಾಲವನ್ನು ಶೂನ್ಯ ಬಡ್ಡಿ ದರದಲ್ಲಿ 
ಮತ್ತು ರೂ.10 ಲಕ್ಷದವರೆಗಿನ ಮಧ್ಯಮಾವಧಿ ಹಾಗೂ 
ದೀರ್ಫಾವಧಿ ಕೃಷಿ ಸಾಲಗಳನ್ನು ಶೇ.3ರ ಬಡ್ಡಿ ದರದಲ್ಲಿ 
ವಿತರಿಸಲಾಗುತ್ತಿದೆ ಹಾಗೂ ಸಹಕಾರ ಸಂಘಗಳಲ್ಲಿ ರೈತರು 
ದಿ:10.07.2018ಕ್ಕೆ ಹೊಂದಿದ ಬೆಳೆ ಸಾಲದ ವೈಕಿ ರೂ.1.00 
ಲಕ್ಷದವರೆಗಿನ ಸಾಲಮನ್ನಾ, ದಿ:31.01.2020ಕ್ಕೆ ಸುಸ್ತಿಯಾಗಿರುವ 
ಮಧ್ಯಮಾವಧಿ ಹಾಗೂ ದೀರ್ಫಾವಧಿ ಕೃಷಿ ಸಾಲಗಳ ಬಡ್ಡಿ ಮನ್ನಾ 
ಯೋಜನೆಗಳನ್ನು ಒಂದು ಬಾರಿಗೆ ನೀಡಲಾಗಿದೆ. 


ಯೋಜನೆಗಳ ಸೌಲಭ್ಯ , ಪಡೆದ. ರೈತರ ವಿವರ ಈ 
ಕೆಳಗಿನಂತಿದೆ. 


ಪ್ರಾಕೃತಿಕ ವಿಕೋಪ ಎದುರಿಸುತ್ತಿರುವ ರೈತರ. ಬೆಳ ಸಾಲವನ್ನು 
ಮಧ್ಯಮಾವಧಿ ಸಾಲವಾಗಿ ಮತ್ತು ಮಧ್ಯಮಾವಧಿ ಕೃಷಿ: ಸಾಲದ 
ಕಂತುಗಳನ್ನು ಮರು ನಿಗದಿಪಡಿಸಲು ಸಹಕಾರ ಸಂಥ. ಇನ್ನು 
ಬ್ಯಾಂಕುಗಳಿಗೆ ಸೂಚಿಸಲಾಗಿದೆ. . ್ಕ 


(ಎಸ್‌.ಟಿ.ಸೋಮಶೇಖರ್‌) 
ಸಹಕಾರ ಸಚಿವರು 


